ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾ೦ಕ: 
ಉತ್ತರಿಸುವವರು. . 


ಕರ್ನಾಟಿಕ ವಿಧಾನ ಪರಿಷತ್ತು 


: 463 


: ಶ್ರೀಬಿಕೆ ಹರಿಪ್ರಸಾದ್‌ 
: 15.09.2021 
: ಮಾನ್ಯ ಸಚಿವರು 


ಪ್ರ 
ಸಂ. 


ಪ್ರಶ್ನೆ 


ಉತ್ತರ 


ಅ) 


ತಾಳಗುಪ್ಪ-ಹೊನ್ನಾವರ ರೈಲ್ನೆ ಮಾರ್ಗ 
ಜೋಡಣೆ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೆಐ ರಾಜ್ಯ ಮತ್ತು ಕೇಂದ್ರ 
ಸರ್ಕಾರಗಳು 50%:50% ಅನುದಾನದಡಿ 
ನಿರ್ಮಿಸುವ ಪ್ರಸ್ತಾವನೆ ಇದೆಯೇ: 
(ಮಾಹಿತಿ ಒದಗಿಸುವುದು) 


ಸದರಿ ಪ್ರಸ್ತಾವನೆಯು 
ಕಾರ್ಯಗತಗೊಂಡಲ್ಲಿ: ಕರಾವಳಿ ಬಾಗಕ್ಕೆ 
ಶೀಘು ಸಂಚಾರ ಸಾರಿಗೆ ಮತ್ತು ವಾಣಿಜ್ಯ 
ಅಭಿವೃದ್ದಿ ದೃಷ್ಟಿಯಿಂದ. ಅತ್ಯಂತ 
ಸೂಕವಾಗಿದ್ದು, ಸದರಿ ಪ್ರಸ್ತಾವನೆಯನ್ನು 


| ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆಯೇ: 


ಹಾಗೂ ಯಾವ ಕಾಲಮಿತಿಯಲ್ಲಿ 
ಯೋಜನೆ ಪೂರ್ಣಗೊಳಿಸಲು 
ಸಂಬಂಧಪಟ್ಟಿ ಇಲಾಖೆಗಳ ಅನುಮತಿ 
ಪಡೆಯುವ ಕಾರ್ಯ ಪ್ರವೃತ್ತಿ 
ಕೈಗೊಂಡಿದೆ: (ಸಂಪೂರ್ಣ ಮಾಯಿತಿ 
ಒದಗಿಸುವುದು) 


"ಯೋಜನೆಯನ್ನು 


ಸದರಿ ಯೋಜನೆಗೆ ರಾಜ್ಯ ಸರ್ಕಾರ ಎಷ್ಟು 
ಹಣ ಮೀಸಲಿಟ್ಟಿದೆ? (ಇಟ್ಟೆದ್ದಲ್ಲಿ, ಎಷ್ಟು 
ಹಣ ಮೀಸಲಿಡಲಾಗಿದೆ) (ಸಂಪೂರ್ಣ 
ಮಾಹಿತಿ ಒದೆಗಿಸುವುದು) 


ತಾಳಗುಪ್ಪ-ಹೊನ್ನಾವರ ನೂತನ ರೈಲ್ವೆ 
ಮಾರ್ಗ ನಿರ್ಮಾಣಕ್ಕಾಗಿ ರಾಜ್ಯ 
ಸರ್ಕಾರದಿಂದ ವೆಚ್ಚ ಹಂಚಿಕೆ 
ಮಾಡಿಕೊಳ್ಳವಂತೆ'" ಕೋರಿ ರೈಲ್ವೆ 
ಇಲಾಖೆಯಿಂದ ಯಾವುದೇ 
ಪ್ರಸ್ತಾವನೆಯು ಸ್ಟೀಕೃತವಾಗಿರುವುದಿಲ್ಲ. 


ಆದರೆ, ರೈಲ್ವೆ: ಇಲಾಖೆಯಿಂದ ಪಡೆದ 
ಮಾಹಿತಿಯ ಅನುಸಾರ 82 ಕಿ.ಮೀ 
ಉದ್ದದ ಈ ರೈಲು ಮಾರ್ಗ ಯೋಜನೆಯ 
Preliminary Engineering cum Traffic 
Suvey ಕಾರ್ಯವನ್ನು 2010ರಲ್ಲಿ 
ನೈರುತ್ಯ ರೈಲ್ವೆಯು ಪೂರ್ಣಗೊಳಿಸಿ 
ಮಂಜೂರು 
ಮಾಡಲು ರೈಲ್ವೆ ಮಂಡಳಿಗೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 


ಆದರೆ,: ಈವರೆವಿಗೆ ಈ ಯೋಜನೆಯನ್ನು 
ರೈಲ್ದೆ ಮಂಡಳಿಯು ಮಂಜೂರು 
ಮಾಡಿರುವುದಿಲ್ಲ. 


ರೈಲ್ವೆ ಇಲಾಖೆಯಿಂದ ಈ ಯೋಜನೆಯ 
ವೆಚ್ಚ: ಹಂಚಿಕೆಗಾಗಿ ರಾಜ್ಯ ಸರ್ಕಾರಕ್ಕೆ 
ಪ್ರಸಾವನೆ" ಸಲ್ಲಿಕೆಯಾದಲ್ಲಿ ವೆಚ್ಚ 
ಹಂಚಿಕೆಯ ಶುರಿತಂತೆ 
ಪರಿಶೀಲಿಸಲಾಗುವುದು. 


ಮೂಲಇ 152 ರಾರಾಹೆ 2021/ಇ 


ANS 
(ವಿ.ಸೋಮಣ) 

ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


